ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ರಾಜ್ಯ ಹೆದ್ಮಾರಿಗಳನ್ನು ರಾಷ್ಟೀಯ ಹೆದ್ಮಾರಿಯಗಳನ್ನಾಗಿ ಘೋಷಿಸುವ ಬಗ್ಗೆ 


ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) - 


649 (838) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಇತ್ತೀಚೆಗೆ ರಾಜ್ಯದ ಯಾವ ಯಾವ ರಾಜ್ಯ ಹೆದ್ಮಾರಿಗಳನ್ನು ರಾಷ್ಟೀಯ ಹೆದ್ಮಾರಿಗಳನ್ನಾಗಿ 
ಪರಿವರ್ತಿಸುವ ಅಥವಾ ಮೇಲ್ಲರ್ಜಿಗೇರಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಲಾಗಿದೆ; (ಸಂಪೂರ್ಣ 
ಮಾಹಿತಿ ನೀಡುವುದು) 


(ಆ) ಕೇ೦ದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುವ ರಾಷ್ಟ್ರೀಯ ಹೆದ್ಮಾರಿಗಳು ಎಷ್ಟು ಕಿ.ಮೀಗಳನ್ನು 
ಒಳಗೊಂಡಿರುತ್ತವೆ; ಇವುಗಳ ಅಭಿವೃದ್ಧಿಗೆ ಅಂದಾಜಿಸಿರುವ ಅಂದಾಜು ಮೊತ್ತವೆಷ್ಟು; (ವಿವರ 
ನೀಡುವುದು) 


(ಇ) ಕಳೆದ 3 ವರ್ಷಗಳಲ್ಲಿ ಕೇ೦ದ್ರ ಸರ್ಕಾರ ಎಷ್ಟು ರಾಜ್ಯ ಹೆದ್ದಾರಿಗಳನ್ನು ರಾಷ್ಟ್ರೀಯ ಹೆದ್ದಾರಿಗಳೆಂದು 
ಘೋಷಿಸಿದೆ; ಆ ರಾಷ್ಟೀಯ ಹೆದ್ಮಾರಿಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಎಷ್ಟು ಅನುದಾನವನ್ನು 
ಒದಗಿಸಿದೆ? (ಸಂಪೂರ್ಣ ಮಾಹಿತಿಯನ್ನು ಆದೇಶದ ಪ್ರತಿಯೊಂದಿಗೆ ನೀಡುವುದು) 


